ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಟೆಂಬರ್‌, 2020 


ಅರಣ್ಯ ಪ್ರದೇಶದ ವಿಸೀರ್ಣ ಹಾಗೂ ಅತಿಕ್ರಮಣ ಪ್ರದೇಶಗಳ ಬಗ್ಗೆ 


ಶ್ರೀ ಘೋಟ್ಲೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ)- 
890 (836) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಕಾರವಾರ ಜಿಲ್ಲೆಯಲ್ಲಿರುವ ಪ್ರತಿಯೊಂದು ವಲಯದಲ್ಲಿ ಇರುವ ಅರಣ್ಯ ಪ್ರದೇಶದ ಒಟ್ಟು 
ವಿಸ್ಲೀರ್ಣವೆಷ್ಟು ; (ಸರ್ಮೆ ನಂ. ವಿಸೀರ್ಣ, ಹೋಬಳಿ, ಗ್ರಾಮ ಸಹಿತ ವಿವರ ಒದಗಿಸುವುದು) 


(ಆ) ಅರಣ್ಯ ಪ್ರದೇಶದಸಿ ಜಮೀನನ್ನು ಎಷ್ಟು ಮಂದಿ ರೈತರು ಒತ್ತುವರಿ ಮಾಡಿಕೊಂಡಿದ್ದಾರೆ; (ಹೋಬಳಿ 
ಗ್ರಾ. ಸ. ನಂ. ವಿಸೀರ್ಣ ಸಹಿತ ಒತ್ತುವರಿ ಪೂರ್ಣ ಮಾಹಿತಿ ಒದಗಿಸುವುದು) 


(ಇ) ಒತ್ತುವರಿ ಮಾಡಿಕೊಂಡಿರುವ ರೈತರುಗಳಿಗೆ ಸರ್ಕಾರ ವಿಧಿಸಿರುವ ದಂಡದ ಮೊತ್ತವೆಷ್ಟು ; (ಹೋಬಳಿ, 
ಗ್ರಾ. ಸ. ನಂ., ವಿಸ್ಲೀರ್ಣ ಸಹಿತ ಒತ್ತುವರಿ ಮಾಹಿತಿ ನೀಡುವುದು) 


(ಈ) ಹಲವಾರು ವರ್ಷಗಳಿಂದ ಒತ್ತುವರಿ ಭೂಮಿಯನ್ನೇ ನಂಬಿ ಜೀವನ ಸಾಗಿಸುತ್ತಿರುವ ಬಡ 
ಶುಟುಂಬಗಳ ರೈತರುಗಳಿಗೆ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆಯೇ; 


(ಉ) ಕಾರವಾರ ಜಿಲ್ಲೆಯಲ್ಲಿ ಎಷ್ಟು ಜನ ಒತ್ತುವರಿದಾರರಿಗೆ ಭೂ ಮಂಜೂರಾತಿ ನೀಡಲಾಗಿದೆ? 
(ಒತ್ತುವರಿದಾರರ ಹೆಸರು, ಗ್ರಾಮ, ಹೋಬಳಿವಾರು ಗ್ರಾ. ಸ. ನಂ. ವಿಸೀರ್ಣ ಹಾಗೂ ಮಂಜೂರಾತಿ ಪತ್ರದ 
ನಕಲು ಸಹಿತ ತಾಲ್ಲೂಕುವಾರು/ಜಿಲ್ಲಾವಾರು ಮಾಹಿತಿ ಒದಗಿಸುವುದು) 


